ಕರ್ನಾಟಕ ವಿಧಾನ ಪರಿಷತ್ತು 


ಪ್ರಶ ಸಂಖೆ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


986 
ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಷೇತ್ರ) 


ಉತ್ತರಿಸಬೇಕಾದ ದಿನಾಂಕ 12-03-2020 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
kk 
ಪ್ರ ಹತ್ತರ 
ಅ) [ಕರ್ನಾಟಕ ನವೀಕರಿಸಬಹುದಾದ ಇಂಧನ ಕೆಡಲ್‌ ಸಂಸ್ಥೆಯಲ್ಲಿ ಗುತಿಗೆ ನೇಮಕಾತಿ/ಹೊರಗುಕಿಗೆ 
ಅಭಿವೃದ್ಧಿ ನಿಗಮ ನಿಯಮಿತ (KREDL) | ಸ್ರೇಮಕಾತಿಗಳಡಿಯಲ್ಲಿ ನೇಮಕ ಹೊಂದಿ ತಾತ್ಕಾಲಿಕ ಸೇವೆಯಲ್ಲಿ 
ಸಂಸ್ಥೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ 48 
ಈ 20 ಸುತಿದ್ದ ಮ ಕರರನ ಯ 
ಗುತ್ತಿಗೆ ಫೌಕರರ ಪೈಕಿ ಎಷ್ಟು ಜನರನ್ನು ಕಾರ್ಯ ನಿರ್ವಹಿಸುತ್ತಿದ್ದ 15 ಮಂದಿ ನೌಕರರನ್ನು ಖಾಯಂ 
ಖಾಯಂ ಪ್ರಕ್ರಿಯೆಯಿಂದ ಕೈಬಿಡಲಾಯಿತು; | ಪ್ರಕ್ರಿಯೆಯಿಂದ. ಕೈಬಿಡಲಾಯಿತು. ಸದರಿ ನೌಕರರ ಸೇವಾ 
ಕೈಬಿಡಲು ಕಾರಣಗಳೇನು; ವಿವರವಾಗಿ 
ಲ _ ವಿವರಗಳನ್ನು ಅನುಬಂಧ - 1 ರಲ್ಲಿ ಒದಗಿಸಿದೆ. 
ಹೆಸರು ಹುದ್ದೆಯ ಪದನಾಮ, ವಿದ್ಯಾರ್ಹತೆ ಪ್ಯಾಸಾ ಆತ ಕ 
ಹಾಗೂ ಇವರು ಮಾಸಿಕ ಪಡೆಯುತ್ತಿದ್ದ | ಸ್ಟದರಿ ನೌಕರರ ಹೆಸರು, ಹುದ್ದೆಯ ಪದನ್ರಾಮ, ವಿದ್ಯಾರ್ಹತೆ 
ವೇತನ ಎಷ್ಟು ಎಂಬ ಬಗ್ಗೆ ಮಾಹಿತಿ | ಹಾಗೂ ಇವರು ಮಾಸಿಕ ಪಡೆಯುತ್ತಿದ್ದ ವೇತನ”ವಿವರ ಅನುಬಂಧ 
ನೀಡುವುದು. - 2 ರಲ್ಲಿ ಒದಗಿಸಿದೆ. 
ಆ '|ಖಾಯೆಂ ಪೆಕಿಯೆಯಿಂದ ಕೈಬಿಟ್ಟ ಮಾನ್ಯ ಉಚ್ಛನ್ಯಾಯಾಲಯವು ನೀಡಿರುವ ರಿಟ್‌ ಅರ್ಜಿ 


ನೌಕರರನ್ನು ಈ ಮೊದಲು ಖಾಯಂ 
ಮಾಡಿದ ನೌಕರರಂತೆ ಸರಿಸಮಾನಾಗಿ (On 


Par With) ಖಾಯಂ ಮಾಡುವಂತೆ 
ಮಾನ್ಯ ಉಚ್ಛ ನ್ಯಾಯಾಲಯವು ಆದೇಶ 
ಮಾಡಿರುವುದು ನಿಜವೇ; 


ಸಂಖ್ಯೆ 15469-15483/2008 (ಎಸ್‌-ಪಿ.ಆರ್‌.ಒ)ರ ತೀರ್ಪು ದಿ: 
16.07.2014 ರಲ್ಲಿ ನೀಡಿರುವ ತೀರ್ಪಿನ ಉದೃತ ಭಾಗ 
ಕೆಳಕಂಡಂತಿರುತ್ತದೆ. 


“The respondent no. 2 is directed to consider the 
cases of the petitioners and pass appropriate orders 
for regularization of services of the petitioners on 
par with the respondents 4 to 48, on the 
representations to respondent No. 2 along with 
relevant documents to be made by the petitioners 
within two weeks from today. The time for 
compliance by Respondent No..2 is four weeks 
from the date of receipt of such representation. With 
these observations, the writ petitions stand disposed 
of”. 


ಇದಕ ಸಂಬಂಧ್‌ ಕಾನೂನು ಇಲಾಖೆಯು 
ಇವರನ್ನು ಅವರಿಗೆ ಸರಿಸಮಾನವಾಗಿ 


ವಿಲೀನಗೊಳಿಸುವಂತೆ ಅಭಿಪ್ರಾಯ ನೀಡಿದ್ದು." 


ಈ ಅಭಿಪ್ರಾಯಕ್ಕೆ ಮಾನ್ಯ ಸಚಿವರು 
ಅನುಮೋದನೆ ನೀಡಿದರೂ ಕೂಡಾ 
ಅಧಿಕಾರಿಗಳು ಇವರನ್ನು ಖಾಯಂ 
ಮಾಡದಿರಲು ಕಾರಣಗಳೇನು: 

ಮಾನ್ಯ ಉಚ್ಚನ್ಯಾಯಾಲಯದ ಆಡೇಶವು 


ಸಂವಿಧಾನದ ವಿಧಿ ಅನ್ನಯ ಇಲಾಖೆಗೆ 
ಬೈಡಿಂಗ್‌ ಅಲ್ಲವೇ ಗಾಗಾ ಈ ಆದೇಶವನ್ನು 


ನ್ಯಾಯಾಲಯದ ಆದೇಶದಂತೆ ಸಆರ್‌ಇಡಿಎಲ್‌ 
ಸಂಸ್ಥೆಯಲ್ಲಿ ಖಾಯಂ ಆಗಿ ವಿಲೀನಗೊಳಿಸಿ 
ಆದೇಶ ಹೊರಡಿಸಿ ನ್ಯಾಯ 
ಒದಗಿಸಲಾಗುವುದು? 


ಬಃ ಜಾರಿಗೊಳಿಸಲಿ ಮೇಲನವಿಯನ್ನು 
ಹಾಕಲಿಲ್ಲವೇಕೆ; 

ಹಾಗಾದರೆ ಕಳದ 12 ವರ್ಷಗಳಿಂದ 
ಹೋರಾಟ ನಡೆಸುತ್ತಿರುವ ನೊಂದ ಈ 
ಅಭ್ಯರ್ಥಿಗಳನ್ನು ಸರ್ಕಾರವು ಯಾವ" 
ಕಾಲಮಿತಿಯೊಳಗೆ ಮಾನ್ಯ ಉಚ್ಛ 


15 ನೌಕರರನ್ನು 2009 ನೇಸಾಲಿನಲ್ಲಿಯೇ ಸೇವೆಯಿಂದ 
ಬಿಡುಗಡೆಗೊಳಿಸಲಾಗಿದ್ದು, ಸದರಿ ನೌಕರರ ಸೇವೆಯು ಕ್ರೆಡಲ್‌ 
ಸಂಸ್ಥೆಯಲ್ಲಿ ಮುಂದುವರೆದಿರುವುದಿಲ್ಲ. | 


ಗುತ್ತಿಗೆ ಆಧಾರದಲ್ಲಿ 2007 ನೇ ಸಾಲಿನಲ್ಲಿ 
ನೇಮಕಗೊಂಡು 2009 ರವರೆಗೂ ಸಂಸ್ಥೆಯಲ್ಲಿ ಸೇವೆ 
ಸಲ್ಲಿಸಿದ್ದರೂ ಸಹ ಚಾಲ್ತಿಯಲ್ಲಿದ್ದ ವೃಂದ ಮತ್ತು ನೇಮಕಾತಿ 
ನಿಯಮಗಳಲ್ಲಿನ ಉಪಬಂಧ 38 ಮನ್ಸು 50ನೇ ನಿರ್ದೇಶಕರ 
ಮಂಡಳಿ ಸಭೆಯಲ್ಲಿ ಸೃಗಿತಗೊಳಿಸಿದ್ದರಿಂದ ಸದರಿ ನೌಕರರನ್ನು 
ಸಂಸ್ಥೆಯ ಸೇವೆಯಲ್ಲಿ ನಲೀನಗೊಳಿಸಲಾಗಿರುವುದಿಲ್ಲ. 


ಸದರಿ ನೌಕರರು ಸಂಸ್ಥೆ ಸ್ಥೆಯ ಕ್ರಮವನ್ನು ಪಶ್ಲಿಸಿ ಮಾನ್ಯ 
ಕರ್ನಾಟಕ ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿಗಳನ್ನು 
ದಾಖಲಿಸಿದ್ದು, ಮಾನ್ಯ ನ್ಯಾಯಾಲಯವು ನೀಡಿದ ಕರ್ಟ್‌ 
ಅನುಸಾರ "ರಿಟ್‌ ಪಾರು ಸಲ್ಲಿಸಿದ್ದ ಮನವಿಗಳನ್ನು 
ಪರಿಶೀಲಿಸಿ, ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು (2006) F, 
SCC 1 ಉಮಾದೇವಿ ೪/58 ಕರ್ನಾಟಕ ರಾಜ್ಯ ಪ್ರಕರಣದಲ್ಲಿ 
ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುವ ನೌಕರರನ್ನು 
ಸಕ್ಷಮಗೊಳಿಸುವ ಅವಕಾಶ ಇಲ್ಲದಿರುವ ಬಗ್ಗೆ ಮಾನ್ಯ 
ಸರ್ವೋಚ್ಛ ನ್ಯಾಯಾಲಯವು ಎತ್ತಿ ಹಡದಿರುವುದರಿಂದೆ 


ಅರ್ಜಿದಾರರ ಮನವಿಯನ್ನು ಕಾನೂನು ರೀತಿಯಲ್ಲಿ 
ಪರಿಗಣಿಸಲು ಸಾಧ್ಯ ವಿಲ್ಲವೆಂದು ತಿಳಿಸಿ ಸದರಿಯವರ 
ಮನವಿಯನ್ನು ತಿರಸ್ಕರಿಸಿ ದಿನಾಂಕ:19.08.2014 ಹಾಗೂ 


19.09.2014 "ರಂದು ಹಿಂಬರಹಗಳನ್ನು ನೀಡಲಾಗಿರುತ್ತದೆ. 


ಸಂಖ್ಯೆ: ಎನರ್ಜಿ 52 ಇಬಿಎಸ್‌ 2020 


ಒನೆ. 
(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಷೇತ) ಇವರ ಚುಕ್ಕೆ 


ಗುರುತಿಲ್ಲದ ಪೆ 


ಸಂಖ್ಯೆ; 986 ಕ್ಕೆ ಅನುಬಂಧ-1 


pl 
ಕ್ರಸಂ ಹೆಸರು ಹೊರಗುತ್ತಿಗೆ ಗುತ್ತಿಗೆ ಆಧಾರದ ಷರಾ 
ಆಧಾರದ ಮೇಲೆ ಮೇಲೆ 
ಕಾರ್ಯನಿರ್ವಹಿಸಿದ ಕಾರ್ಯನಿರ್ವಹಿಸಿದ 
ಅವಧಿ ಅವಧಿ 
1 ಶಿವಪ್ರಸಾದ್‌ ಎನ್‌. 01.02.2005 ರಿಂದ | 02.11.2007 ರಿಂದ | ದಿನಾಂಕ:19.10.2006 ರಂದು 33 ನೌಕರರನ್ನು 
01.11.2007 31.01.2009 ಸೇವಾ ವಿಲೀನಗೊಳಿಸಲಾಗಿದ್ದು, ಆ 


ಒಂದು ವರ್ಷ ಏಳು 
ತಿಂಗಳು 


ದಿನಾಂಕದಂದು ಶಿವಪ್ರಸಾದ್‌ ಎನ್‌.ರವರು ಗುತ್ತಿಗೆ 
ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರಲಿಲ್ಲ. 


2 ಶ್ರೀನಿವಾಸ ಸಿ 01.07.2005 ರಿಂದ | 02.11.2007 ರಿಂದ ದಿನಾಂಕ:19.10.2006 ರಂದು 33 ನೌಕರರನ್ನು 
01.11.2007 31.01.2009 ಸೇವಾ ವಿಲೀನಗೊಳಿಸಲಾಗಿದ್ದು, ಆ 
ಒಂದು ವರ್ಷ ದಿನಾಂಕದಂದು ಶ್ರೀನಿವಾಸ ಸಿ. ರವರು ಗುತ್ತಿಗೆ 
ಎರಡು ತಿಂಗಳು ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರಲಿಲ್ಲ. 
3 ಕೆ.ವಿ.ಶ್ರೀನಿವಾಸ 01.07.2005 ರಿಂದ | 01.03.2007 ರಿಂದ | ದಿನಾಂಕ:19.10.2006 ರಂದು 33 ನೌಕರರನ್ನು 
ಮೂರ್ತಿ 01.03.2007 31.01.2009 ಸೇವಾ ವಿಲೀನಗೊಳಿಸಲಾಗಿದ್ದು, ಆ 
ಒಂದು ವರ್ಷ ದಿನಾಂಕದಂದು ಕೆ,ವಿ.ಶ್ರೀನಿವಾಸ ಮೂರ್ತಿರವರು 
ಎರಡು ತಿಂಗಳು ಗುತ್ತಿಗೆ ಆಧಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿರಲಿಲ್ಲ. 
4 ಎಂ.ಟಿ.ರೇವಣ್ಣ 19.08.2005 ರಿಂದ | 02.11.2007 ರಿಂದ ದಿನಾಂಕ:19.10.2006 ರಂದು 33 ನೌಕರರನ್ನು 
01.11.2007 31.01.2009 ಸೇವಾ ವಿಲೀನಗೊಳಿಸಲಾಗಿದ್ದು, ಆ 
ಒಂದು ವರ್ಷ ದಿನಾಂಕದಂದು ಎಂ.ಟಿ.ರೇವಣ್ಣ ರವರು ಗುತ್ತಿಗೆ 
ಒಂದು ತಿಂಗಳು ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರಲಿಲ್ಲ. 


ಸುಧೀರ್‌ ಕುಮಾರ್‌ 
ಬಿ.ಎನ್‌ 


12.09.2005 ರಿಂದ 
31.01.2009 


ಸುಧೀರ್‌ ಕುಮಾರ್‌ ಬಿ.ಎನ್‌ ಇವರು 
ದಿನಾಂಕ:19.10.2006 ಕ್ಕೆ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿದಂತಹ 
ಕನಿಷ್ಠ ಒಂದು ವರ್ಷದ ಗುತ್ತಿಗೆ ಆಧಾರದ 
ಸೇವೆಯನ್ನು ಪೂರೈಸಿದ್ದು ಸದರಿಯವರು ಸೇವಾ 
ವಿಲೀನತೆಗೆ ಅರ್ಹತೆಯನ್ನು ಹೊಂದಿದ್ದರು ಸಹ 
ಸಂಸ್ಥೆಯ ಸೇವೆಗೆ ವೀಲಿನಗೊಳಿಸದೆ ಇರುವುದು 
ಕಂಡು ಬರುತ್ತದೆ. ಆದರೆ ಪ್ರಸ್ತುತ ಸರ್ವೋಚ್ಛ 
ನ್ಯಾಯಾಲಯದ (2006) 4 $CC1 


ಉಮಾದೇವಿ ೪/5 ಕರ್ನಾಟಕ ರಾಜ್ಯ ಪ್ರಕರಣದಲ್ಲಿ 
ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ ಈ ಹಂತದಲ್ಲಿ 
ಶ್ರೀ ಸುದೀರ್‌ ಕುಮಾರ್‌ ಬಿ.ಎನ್‌ ಇವರನ್ನು 
ಸಂಸ್ಥೆಯ ಸೇವೆಯಲ್ಲಿ ವಿಲೀನಗೊಳಿಸಲು 
ಅವಕಾಶವಿರುವುದಿಲ್ಲ. 


ಎಂ.ಶಿವಕುಮಾರ್‌ 


17.10.2005 ರಿಂದ 
01.11.2007 
ಹನ್ನೊಂದು ತಿಂಗಳು 


021.2007 ರಿಂದ 
31.01.2009 


ದನಾಂಕ19.10.2006 ರಂದು 33 ನೌಕರರನ್ನು 
ಸೇವಾ ವಿಲೀನಗೊಳಿಸಲಾಗಿದ್ದು, ಆ 
ದಿನಾಂಕದಂದು ಎಂ.ಶಿವಕುಮಾರ್‌ ರವರು 
ಗುತ್ತಿಗೆ ಆಧಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿರಲಿಲ್ಲ. 


ಸುರೇಖಿ ಟಿ.ಎನ್‌ 


77712005 ರರಡೆ 
19.11.2007 
ಹತ್ತು ತಿಂಗಳು 


20.11.2007 ರಿಂದ 
30.01.2009 


ನನಾಂಕ19.10.2006 ರಂದು 33 ನೌಕರರನ್ನು 
ಸೇವಾ ವಿಲೀನಗೊಳಿಸಲಾಗಿದ್ದು, ಆ 
ದಿನಾಂಕದಂದು ಸುರೇಖ ಟಿ.ಎನ್‌ ರವರು 
ಗುತ್ತಿಗೆ ಆಧಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿರಲಿಲ್ಲ. 


ನಾಗರಾಜ್‌ ಟಿ.ಜೆ 


01.01.2006 ರಿಂದ 
01.11.2007 

ಒಂದು ವರ್ಷ 
ಹನ್ನೊಂದು ತಿಂಗಳು 


02.11.2007 ರಿಂದ 
31.01.2009 


ನನಾಂ7910.2006 ರಂದು 33 ನೌಕರರನ್ನು 
ಸೇವಾ ವಿಲೀನಗೊಳಿಸಲಾಗಿದ್ದು, ಆ 
ದಿನಾಂಕದಂದು ನಾಗರಾಜ್‌ ಟಿ.ಜೆ ರವರು 
ಗುತ್ತಿಗೆ ಆಧಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿರಲಿಲ್ಲ. 


ವಿಜಯಲಕ್ಷಿ ಎಂ 
[XS 


24.02.2006 ರಿಂದ 
19.02.2007 
ಒಂದು ವರ್ಷ 


31.01.2009 


201.2007 ರಿಂದ 


ನನಾಕ750.2006 ರಂದು 33 ನೌಕರರನ್ನು 
ಸೇವಾ ವಿಲೀನಗೊಳಿಸಲಾಗಿದ್ದು, ಆ 
ದಿನಾಂಕದಂದು ವಿಜಯಲಕ್ಷ್ಮಿ ಎಂ ಪಿ 
ರವರು ಗುತ್ತಿಗೆ ಆಧಾರದ 
ಕಾರ್ಯನಿರ್ವಹಿಸುತ್ತಿರಲಿಲ್ಲ. 


ಮೇಲೆ 


ಕಲ್ಪನಾ ವಿ।ಕೆ 


77062006 ರಂದ | 
31.01.2009 


ದನಾಂ819.10.2006 ರಂದು 33 ನೌಕರರನ್ನು 
ಸೇವಾ ವಿಲೀನಗೊಳಿಸಲಾಗಿದ್ದು, ಆ 
ದಿನಾಂಕದಂದು ಕಲ್ಲನಾ ವಿಕೆ ಇವರು 4 
ತಿಂಗಳುಗಳ ಗುತ್ತಿಗೆ ಆಧಾರದ ಸೇವೆಯನ್ನು 
ಪೂರೈಸಿರುವುದರಿಂದ ಸೇವೆ 
ವಿಲೀನಗೊಳಿಸದಿರುವುದು ಕಂಡುಬರುತ್ತದೆ. 


11 


ಬಸವರಾಜು ಬಿ.ಕೆ 


31.01.2006 
31.01.2009 


ರಿಂದ 


ದನಾ 102006 ರಂದು 33 ನೌಕರರನ್ನು 
ಸೇವಾ ವಿಲೀನಗೊಳಿಸಲಾಗಿದ್ದು, ಆ 
ದಿನಾಂಕದಂದು ಬಸವರಾಜು ಬಿ.ಕೆ ಇವರು 9 
ತಿಂಗಳುಗಳ ಗುತ್ತಿಗೆ ಆಧಾರದ ಸೇವೆಯನ್ನು 
ಪೂರೈಸಿರುವುದರಿಂದ ಸೇವೆ 
ವಿಲೀನಗೊಳಿಸದಿರುವುದು ಕಂಡುಬರುತ್ತದೆ. 


ಪಿ.ಆರ್‌.ಗೋಪಾಲ 


23.07.2007 ರಿಂದ 
31.01.2009 


ನನಾ] 10.2006 ರಂದು 33 ನೌಕರರನ್ನು 
ಸೇವಾ ವಿಲೀನಗೊಳಿಸಲಾಗಿದ್ದು, ಆ 
ದಿನಾಂಕದಂದು ಪಿ.ಆರ್‌.ಗೋಪಾಲರವರು 
ಗುತ್ತಿಗೆ ಆಧಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿರಲಿಲ್ಲ. 


17 ]ರಘುಪಸಾದ್‌ ಕವ 07.02.2007 ರಂದ'T ದಿನಾಂ879.10.2006 ರಂದು 33 ನೌಕರರನ್ನು 
31.01.2009 ಸೇವಾ ವಿಲೀನಗೊಳಿಸಲಾಗಿದ್ದು, ಆ 
ದಿನಾಂಕದಂದು ರಘುಪ್ರಸಾದ್‌ ಕೆ.ವಿ ರವರು 
ಗುತ್ತಿಗೆ ಆಧಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿರಲಿಲ್ಲ. 
14 ಸಿದ್ಧಲಿಂಗಯ್ಯ ಸಿ.ಜಿ 10.03.2008 ರಿಂದ | ದಿನಾಂಕ:19.10.2006 ರಂದು 33 ನೌಕರರನ್ನು 
31.01.2009 ಸೇವಾ ವಿಲೀನಗೊಳಿಸಲಾಗಿದ್ದು, ಆ 
ದಿನಾಂಕದಂದು ಸಿದ್ಧಲಿಂಗಯ್ಯ ಸಿ.ಜಿ ರವರು 
ಗುತ್ತಿಗೆ ಆಧಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿರಲಿಲ್ಲ.. 
15 ಪಿ.ಮೋಹನ್‌ರಾವ್‌ 10.03.2008 ರಂದ | ದಿನಾಂ819.70.2006 ರಂದು 33 ನೌಕರರನ್ನು 
31.01.2009 ಸೇವಾ ವಿಲೀನಗೊಳಿಸಲಾಗಿದ್ದು, ಆ 


ದಿನಾಂಕದಂದು ಪಿ.ಮೋಹನ್‌ರಾವ್‌ ರವರು 
ಗುತ್ತಿಗೆ ಆಧಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿರಲಿಲ್ಲ. 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರಾದ ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಷೇತ್ರ ಇವರ ಚುಕ್ಕೆ 


ಗುರುತಿಲ್ಲದ ಪಶ್ನೆ ಸಂಖ್ಯೆ; 986 ಕ್ಕ ಅನುಬಂಧ-2 


3 ಗುತ್ತಿಗೆ ನೌಕರರ ಹೆಸರು, ಹುದ್ದೆಯ ಪದನಾಮ, ವಿದ್ಯಾರ್ಹತೆ, ಗುತ್ತಿಗೆ ಆಧಾರದ ಮೇಲೆ ಕಾರ್ಯಾರಂಭ 


ಗೊಳಿಸಿದ ದಿನಾಂಕ ಹಾಗೂ ಮಾಸಿಕ ವೇತನ ವಿವರ: 


ಕ್ರ] ಹೆಸರು ಮತ್ತು ಪದನಾಮ ವಿದ್ಯಾರ್ಹತೆ ಗುತಿಗೆ ಆಧಾರದ ಸಂಸ್ಥೆಯ ಒಟ್ಟು ಅಂದಿನೆ ನಿವ್ಮಳೆ ಅಂದಿನ 
ಸಂ. ಮೇಲೆ ಸೇವೆಯಿಂದ ವೇತನ ವೇತನ 
ಕಾರ್ಯಾರಂಥ | ಬಿಡುಗಡೆಗೊಂಡ (ರೂ.ಗಳಲ್ಲಿ) (ರೂ.ಗಳಲ್ಲಿ) 
ಗೊಳಸಿದ ದಿನಾಂಕ ದಿನಾಂಕ 

1 | ಸುಧೀರ್‌ಕುಪಾರ್‌ ಬಿ: ಎನ್‌: B.Com 12.09.2005 | 31.01.2009 5075 4484 
ಸಹಾಯಕರು ಆದಿತ್ಯ 
ಸೋಲಾರ್‌ ಶಾಪ್‌ 

2 1 ಬಸವರಾಜು'ಬಿಕ. ITI 31.01.2006 | 31.01.2009 4425 3945 
ಸೋಗಿ ವಿಂಡ್‌ ಡೆಮೋ 
ಪ್ರಾಜೆಕ್ಟ್‌ 

EW ECR SON A 

3 ಲ್ಪನಾ ವಿ. PUC | 07.06.2006 31.01.2009 4425 3945 
ಸಹಾಯಕರು ಪ್ರಚಾರ 
ಕಾರ್ಯ 


12 ಹೊರಗುತ್ತಿಗೆ ನೌಕರರ ಹೆಸರು, ಹುದ್ದೆಯ ಪದನಾಮ, ವಿದ್ಯಾರ್ಹತೆ, ಹೋರಗುತ್ತಿಗೆ ಆಧಾರದ ಮೇಲೆ 
ಕಾರ್ಯಾರಂಭ ಗೊಳಿಸಿದ ದಿನಾಂಕ ಹಾಗೂ ಮಾಸಿಕ ವೇತನ ವಿವರ: 


ಕ್ರ ಹೆಸರು ಮತ್ತು ಪದನಾಮ ವಿದ್ಯಾರ್ಹತೆ ಹೋರಗುತ್ತಿಗೆ” ಸಂಸ್ಥೆಯಲ್ಲಿನ ಸೇವೆ] ಒಟ್ಟು ನಿಷ್ಗಳ ಅಂದಿನ 
ಸಂ ಆಧಾರದ ಮೇಲೆ ಕೊನೆಗೊಂಡ ಅಂದಿನ ವೇತನ 
ದಿನಾಂಕ ವೇತನ (ರೂ.ಗಳಲ್ಲಿ) 
ಆಸಿ: 
a (ರೂಗಳಲ್ಲಿ 

1 | ಸುರೇಖಾ ಟಿ ಎನ್‌ B.E 08.09.2004 | 31.01.2009 9485 8325 
ಸಹಾಯಕ ತಾಂತ್ರಿಕ ಅಧಿಕಾರಿ 

2 | ವಿಜಯಲಕ್ಷ್ಮಿ ಎನ್‌ ಪಿ B.E 24.04.2006 | 31.01.2009 9485 8325 
ಸಹಾಯಕ ತಾಂತ್ರಿಕ ಅಧಿಕಾರಿ 

3 | ಶೀನವಾಸ್‌ಮೂರ್ತಿ ಕಪ. Diploma 01.05.2007 | 31.01.2009 5875 5110 
ಕಿರಿಯ ಅಭಿಯಂತರರು Engineering 


4 | ಗೋಪಾಲ್‌ ಪಿ. ಆರ್‌. 


MA 23.07.2007 | 31.01.2009 4125 3894 
ಯೋಜನಾ ಕಾರ್ಯ -ರಾಜ್ಯ 
ಮಟ್ಟದ ಇಂಧನವನ 

5] ಕಘಾಪ್ರಾದ್‌ ಕವಿ TI 07.02.2007 | 31.01.2009 4425 3945 
ಯೋಜನಾಕಾರ್ಯ- ಸೋಲಾರ್‌ 
ವಿಭಾಗ 

6 | ಶ್ರೀನಿವಾಸ್‌. ಸಿ iT 01.07.2005 | 31.01.2009 4000 3520 
ದ್ವಿತಿಯ ದರ್ಜೆ ಸಹಾಯಕರು 

7 | ಶಿವಕುಮಾರ್‌ ಎಮ್‌. M.Sc 17.10.2005 | 31.01.2009 7825 6826 
ಸಿಸ್ಸಮ್‌ ಅನಾಲಿಸ್ಟ್‌ 

8 | ರೇವಣ್ಣ ಎಮ್‌ ಟಿ. PUC 12.08.2005 | 31.01.2009 4000 3520 
ದ್ವಿತಿಯ ದರ್ಜೆ ಸಹಾಯಕರು 

9 | ಶಿವಪ್ರಸಾದ ಎನ್‌. SSLC 01.02.2005 | 31.01.2009 3425 3014 
ಪಿವ್ಯೂನ್‌ 

10 | ನಾಗರಾಜು ಟಿ ಜೆ. SSLC 02.01.2006 | 31.01.2009 3425 3014 
ಪಿವ್ಯೂನ್‌ 

11 | ಸಿದ್ದಲಿಂಗಯ್ಯ ಸಿ. ಜಿ. SSLC 10.03.2008 | 31.01.2009 3925 3505 
ಪಿವ್ಯೂನ್‌ 

12 | ಮೋಹನ್‌ ರಾವ್‌ ಪಿ SSLC 10.03.2008 | 31.01.2009 3925 3505 


ಪಿವ್ಯೂನ್‌ 


